ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸ೦ಖ್ಯೆ: 2017 (2350) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 

ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿಪರಿಸ್ಥಿತಿ ಸಚಿವರು 

ವಿಷಯ: ರಾಜ್ಯದ ಪ್ರವಾಸೋದ್ಯಮ ಕೇಂದ್ರಗಳ ಅಭಿವೃದ್ದಿ ಕುರಿತು 
(ಅ) ರಾಜ್ಯದ ಅತ್ಯುತ್ತಮ 10 ಪ್ರವಾಸೋದ್ಯಮ ಕೇಂದ್ರಗಳು ಯಾವುವು; 1 ರಿಂದ 10ರ 
ಕ್ರಮಾಂಕ (೬ಂp ೬) ದಲ್ಲಿ ನೀಡುವುದು; ಪ್ರತಿ ಜಿಲ್ಲೆಯ ಅತ್ಯುತ್ತಮ 10 ಪ್ರವಾಸೋದ್ಯಮ 
ಕೇಂದ್ರಗಳು ಯಾವುವು; (ಜಿಲ್ಲಾವಾರು 1 ರಿಂದ 10ರ ಕ್ರಮಾಂಕ (೦p ಕ) ದಲ್ಲಿ ನೀಡುವುದು) 


(ಆ) ಅವುಗಳ ಅಭಿವೃದ್ಧಿಗಾಗಿ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನವೆಷ್ಟು; 
ವೆಚ್ಚವೆಷ್ಟು; 


(ಇ) ನೂತನವಾಗಿ ಆಯ್ಕೆಯಾಗಿರುವ ಪ್ರವಾಸೋದ್ಯಮ ಸಚಿವರು ಎಷ್ಟು ಪ್ರವಾಸೋದ್ಯಮ 
ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ; 


(ಈ) ಕೇರಳ, ಗೋವಾ ರಾಜ್ಯಗಳ ರೀತಿಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿಪಡಿಸುವ 
ನಿಟ್ಟಿನಲ್ಲಿ ಯಾವ ರೀತಿಯ ಚಿ೦ತನೆ ಹೊಂದಿದ್ದಾರೆ ? (ಕೇಂದ್ರವಾರು ದಿನಾಂಕದೊಂದಿಗೆ 
ಮಾಹಿತಿ ನೀಡುವುದು) 


